ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ' 210 
ಸದಸ್ಯರ ಹೆಸರು : ಶ್ರೀ ವಿಜಯ ಸಿ೦ಗ್‌ 

(ವಿಧಾನ ಪರಿಷತ್‌ ಸದಸ್ಯರು) 
ಉತ್ತರಿಸುವ ಸಚಿವರು " ಕಂದಾಯ ಸಚಿವರು 
ಉತ್ತರಿಸುವ ದಿನಾಂಕ 04.03.2020 


ಕ್ರ.ಸಂ] ಪ್ರಶ್ನೆ ಉತ್ತರ 


ಅ) 


ಬೀದರ್‌ ಮಿನಿ ವಿಧಾನಸೌಧ 
ನಿರ್ಮಾಣಕ್ಕೆ ಸರ್ಕಾರದ ಆದೇಶ 


ಬೀದರ್‌ ಮಿನಿ ವಿಧಾನಸೌಧ ಸಂ:ಕ೦ಇ 67 ಡಬ್ಬ್ಯ್ಯೂಬಿಆರ್‌ 2010, 


| f ದಿನಾ೦ಕ:17.08.2016 ರಲ್ಲಿ 
ರ p ನ ಆಡಳಿತಾತ್ಮಕ ಅನುಮೋದನೆ 
ಗ | ನೀಡಲಾಗಿದೆ. ಆದರೆ, ಮಿನಿ 
ವಿಧಾನಸೌಧಕೆ ಸ್ಥಳ 
೩" | ರಿಧಾನಸೌಧ ಕಟ್ಟಲು ಉದ್ದೇಶಿಸಿದ್ದ 
ಗುರುತಿಸಲಾಗಿದೆಯೇ; ಒಂದು 
' ಜಾಗವನ್ನು ಬದಲಾಯಿಸಿ 


ವೇಳೆ ಗುರುತಿಸಿದ್ದರೆ ಕಾಮಗಾರಿ 
ಪ್ರಾರಂಭ ಮಾಡುವುದು 
ಯಾವಾಗ; 


ತಹಶೀಲ್ದಾರ್‌, ಕಾರ್ಯಾಲಯದಲ್ಲಿಯೇ 
ನಿರ್ಮಾಣ ಮಾಡುವ ಬಗ್ಗೆ ಪರಿಷ್ಕೃತ 
ಪ್ರಸ್ತಾವನೆ ಸರ್ಕಾರದಲ್ಲಿ 
ಸ್ವೀಕೃತವಾಗಿದ್ದ, ಈ ವಿಷಯವು 


ಆ) 


NR ಪರಿಶೀಲನೆಯಲ್ಲಿದೆ. | 
ಜಿಲ್ಲಾ ಕೇಂದ್ರ ಬೀದರ್‌ನಲ್ಲಿ | ಬೀದರ್‌ ಜಿಲ್ಲಾ ಕಛೇರಿಗಳ ಸಂಕೀರ್ಣ 
ಜಿಲ್ಲಾಡಳಿತ ಕಛೇರಿಗಳ | ಕಟ್ಟಿಡ ನಿರ್ಮಾಣಕ್ಕೆ ಸರ್ಕಾರದ ಆದೇಶ 
ಸಂಕೀರ್ಣ ವಿರ್ಮಾಣಕ್ಕೆ ಸ್ಥಳ! ಸಂ ಸ೦ಇ 91 ಡಬ್ಬ್ಯೂಬಿಆರ್‌ 2014, 
ಅಂತಿಮಗೊಳಿಸಲಾಗಿದೆಯೇ; |ದಿನಾ೦ಕ:24.12.2014 ರಲ್ಲಿ 
ಸ್ಥಳ ಅಂತಿಮಗೊಳಿಸಿದರೆ | ಆಡಳಿತಾತ್ಮಕ ಅನುಮೋದನೆ 
ನಿರ್ಮಾಣ ಕಾರ್ಯ ಯಾವಾಗ | ನೀಡಲಾಗಿತ್ತು. ನಂತರ, ಈ ಮೊದಲು 
ಪ್ರಾರಂಭವಾಗಲಿದೆ? ಗುರುತಿಸಿದ್ದ ಜಾಗದ ಬದಲಾಗಿ ಬೇರೆ 
ಜಾಗದಲ್ಲಿ ಕಾಮಗಾರಿ ನಿರ್ಮಿಸಲು 
ಕಂಇ 91 ಡಬ್ಬ್ಯೂಬಿಆರ್‌ 2014, 
ದಿನಾ೦ಕ:18.02.2017 ರಂದು ತಿದ್ದುಪಡಿ 
ಆದೇಶ ಹೊರಡಿಸಲಾಗಿದೆ. 


ಮುಂದುವರೆದು, ಈಗಾಗಲೇ 
ಜಿಲ್ಲಾ ಕಛೇರಿ ಸಂಕೀರ್ಣ ನಿರ್ಮಿಸಲು 
ಗುರುತಿಸಿದ್ದ ಜಾಗವನ್ನು ಬದಲಾಯಿಸಿ 
ಬೇರೆ ಜಾಗದಲ್ಲಿ ನಿರ್ಮಿಸಲು ಸ್ಮಳ 
ಗುರುತಿಸಿದ್ದು, ಸದರಿ ಜಾಗವನ್ನು | 


—]  |ಮಂಜೂರು ಮಾಡುವಂತೆ ಸರ್ಕಾರಕ್ಕೆ 
ಪ್ರಸಾವನೆ ಸೀಕೃತವಾಗಿದ್ದು, ಸರ್ಕಾರದ 


ಪರಿಶೀಲನೆಯಲ್ಲಿದೆ. 
ಕಂಇ 12 ಡಬ್ಬ್ಯ್ಯೂಬಿಆರ್‌ 2020 
{ ಡ್‌ 
(ಆರ್‌. ಆಶೋತು 


ಕಂದಾಯ ಸಚಿವರು 


